ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 15-03-2021 ಪ್ರಶ್ನೆ ಸಂಖ್ಯೆ: ೨50(1300) 
ಸದಸ್ಯರ ಹೆಸರು ಮತ್ತು ಕ್ಲೇತ್ರ: ಶ್ರೀ ಅರುಣ ಶಹಾಪುರ(ಶಿಕ್ಷಕರ ಕ್ಲೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 15-03-2021 


ಉತ್ತರಿಸುವ ಸಚಿವರು: ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ ಶಿಕ್ಷಣ 
ಸಚಿವರು 


ವಿಷಯ: ವಿಜಯಪುರ ಅಪರ ನಿರ್ದೇಶಕರ ಕಛೇರಿ ಕುರಿತು 


(ಅ) ಅಪರ ನಿರ್ದೇಶಕರ ಕಛೇರಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಸೇವೆಗಳು, 
ವಿಜಯಪುರ, ಉತ್ತರ ಕರ್ನಾಟಿಕದ ಈ ಕಛೇರಿ ಆರಂಭವಾಗಿದ್ದು ಯಾವಾಗ; ಇವರ ಜಾಬ್‌ 
ಚಾರ್ಟ್‌ ಏನು; (ವಿವರವನ್ನು ಒದಗಿಸುವುದು) 


(ಆ) ಸದರಿ ಅಪರ ನಿರ್ದೇಶಕರ ಕಛೇರಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, 
ಸೇವೆಗಳು, ವಿಜಯಪುರ ಇಲ್ಲಿಗೆ, ಸರ್ಕಾರಿ ಆದೇಶ ಸಂಖ್ಯೆ; ಆಕುಕ/174/ಹೆಚ್‌.ಎಸ್‌.ಹೆಚ್‌/2019 
ಬೆಂಗಳೂರು. ಈ ಆದೇಶದಲ್ಲಿ ತಿಳಿಸಿದಂತೆ ಧಾರವಾಡ ಡಿ.ಹೆಚ್‌. ಓ ಕಛೇರಿಯಿಂದ 
ಸ್ಥಳಾಂತರಿಸಲಾದ ಹುದ್ದೆಗಳ ಸಂಖ್ಯೆ ಎಷ್ಟು ಮತ್ತು ಯಾವುವು; 


(ಇ) ಹೆಚ್ಚುವರಿ ಹುದ್ದೆಗಳನ್ನು ಕೋರಿ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆಯೇಳ; ಸಲ್ಲಿಸಿದ್ಮರೆ, 
ಎಷ್ಟು ಮತ್ತು ಯಾವ ಯಾವ ಹುದ್ದೆಗಳನ್ನು ಕೋರಿ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಮತ್ತು 
ಯಾವಾಗ ಸಲ್ಲಿಸಲಾಗಿದೆ; 


(ಈ) ಹೆಚ್ಚುವರಿ ಹುದ್ದೆಗಳನ್ನು ಒದಗಿಸುವ ಪ್ರಸ್ತಾವನೆಗೆ ಇಲಾಖೆ ತೆಗೆದುಕೊಂಡ 
ಶ್ರಮಗಳೇನು? (ಸಂಪೂರ್ಣ ವಿವರವನ್ನು ಒದಗಿಸುವುದು) 


